ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 


ಅಂಗ ಸಂಸ್ಥೆಗಳು ಮತ್ತು ಸೊಸೈಟಿಗಳು ಎಷ್ಟಿವೆ; 


ಅವು: ಯಾವುವು; (ಇಲಾಖೆವಾರು, : ಕೇಂದ್ರ 
ಕಛೇರಿ, ವಿಳಾಸ" ಹಾಗೂ ದೂರವಾಣಿ 
ಸಂಖ್ಯೆಗಳನ್ನು ಒಳಗೊಂಡಂತೆ ವಿವರವಾದ 
ಮಾಹಿತಿ ನೀಡುವುದು) 


: 1348 
: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ 
[3 
ಸಂಸ್ಥೆಗಳ ಕ್ಷೇತ್ರ 
15/3/2021 


4. ಉತ್ತರಿಸುವವರು p ಮಾನ್ಯ ಕಾರ್ಮಿಕ ಸಚಿವರು 
CSN A 
ಸಂಖ್ಯೆ. : . 
ಅ) ಕಾರ್ಮಿಕ ಇಲಾ ಅಧೀನದಲ್ಲಿ ಬ ಕಾರ್ಮಿಕ ಇಲಾ ಅಧೀ 4 ಮಂಡಳಿಗಳು 
ಸಾರ್ವಜನಿಕ ನಿಗಮಗಳು /ಕಂಪನಿಗಳು, | ಹಾಗೂ 2 ಸೊಸೈಟಿಗಳು ಕಾರ್ಯನಿರ್ವಹಿಸುತಿದ್ದು, 
ಶಾಸನಬದ್ಧ ಮಂಡಳಿಗಳು, ಉದ್ದಿಮೆಗಳು, ಅವುಗಳ ವಿವರಗಳು ಈ ಕೆಳಗಿನಂತಿದೆ: 


1 ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಣ 
ಕಾರ್ಮಿಕರ ಕಲ್ಯಾಣ ಮಂಡಳಿ;- 

ಎಳಾಸ: ಕಲ್ಯಾಣ ಸುರಕ್ಷಾ ಭವನ, ಐ.ಟಿ.ಐ 
ಕಾಪೌಂಡ್‌, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, 
ಬೆಂಗಳೂರು. 

ದೂರವಾಣಿ ಸಂಖೆ, ೫ 080-26644312, 
26644314, 26644315, 29753350 

ಟೋಲ್‌ ಫ್ರೀ : ಸಂಖ್ಯೆ 18004252992 

ಪೆಬ್‌ ಸೈಟ್‌ : www.karbwwb.com 
ಇ-ಮೇಲ್‌ ; 


karbuildworkerswelfare(@gmail.com 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿ:- 

ವಿಳಾಸ: ಕಲ್ಯಾಣ ಸುರಕ್ಷಾ ಭವನ, '3ನೇ ಮಹಡಿ, 
ಐ.ಟೆ.ಏ ಕಾಂಪೌಂಡ್‌, ಡೈರಿ ವೃತ್ತ. ಬನ್ನೇರುಘಟ್ಟ 
ರಸ್ತೆ, ಬೆಂಗಳೂರು. 


ದೂರವಾಣಿ ಸಂಖ್ಯೆ:080-29759983/ 29758883 


ವೆಬ್‌ ಸೈಟ್‌ ; ksuwssb.karnataka.gov.in 
€-ಮೇಲ್‌ : kuwssb(@email.com 


3. ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು 
ಸಾಮಾಜಿಕ ಭದ್ರತೆ (ಆಶಾ ದೀಪ ಯೋಜನೆ) 


ಸೊಸೈಟಿ- 


ವಿಳಾಸ: ಕಲ್ಯಾಣ ಸುರಕ್ಷಾ 3ನೀ ಡಿ, 

ವಟಿ 'ಕಾಂಪೌಂಡ್‌, ಡೈರಿ ವೃತ್ತ, ಬನ್ನೇರುಘಟ್ಟ 
ರಸ್ತೆ, ಬೆಂಗಳೂರು. 

ದೂರವಾಣಿ ಸಂಖ್ಯೆ H 080-29759983 / 

29758883 

ವೆಬ್‌ ಸೈಟ್‌ 1 www.ashadeepa.in 

ಇ-ಮೇಲ್‌ : ashadeepa29@gmail.com 


4. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ:- 
ವಿಳಾಸ: ಕಾರ್ಮಿಕ ಕಲ್ಯಾಣ ಭವನ, ನಂ.48; 2ನೇ 
ಮಹಡಿ ಮತ್ತಿಕೆರೆ ಮುಖ್ಯರಸ್ತೆ ಯಶವಂತಪುರ, 
| ಬೆಂಗಳೂರು- 2560022. 

ದೂರವಾಣಿ ಸಂಖ್ಯೆ : 080-23570266 
"| ಹೆಚ್‌ ಸೈಟ್‌ ; www.klwb-kar.com 
ಇ-ಮೇಲ್‌: : 


welfarecommissioner1 23(@gmail.com 


5. ಕರ್ನಾಟಕ ರಾಜ್ಯ' ಬಾಲಕಾರ್ಮಿಕ ಪದ್ಧತಿ 
ನಿರ್ಮೂಲನಾ ಯೋಜನಾ ಸೊಸೈಟಿ: — 

ವಿಳಾಸ: ಕಾರ್ಮಿಕ ಆಯುಕ್ತರ ಕಛೇರಿ, ಕಾರ್ಮಿಕ 
ಭವನ, ನೆಲಮಹಡಿ, ಬನ್ನೇರುಘಟ್ಟ ರಸ್ತೆ, 
ಜೆಂಗಳೂರು. 

ದೂರವಾಣಿ ಸಂಖ್ಯೆ H 080-29752833 / 
26086117 


ಇ-ಮೇಲ್‌ : kscleps@email.com 


6. ಕರ್ನಾಟಕ ರಾಜ್ಯ ಕನಿಷ್ಠ ಭಬೇತನಾ ಸಲಹಾ 
.ಮಂಡಳಿ:- 

ವಿಳಾಸ: ಕಾರ್ಮಿಕ ಆಯುಕ್ತರ ಕಛೇರಿ, ಕಾರ್ಮಿಕ 
ಭವನ, ' ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ' 
ದೂರವಾಣಿ ಸಂಖ್ಯೆ : 080-26086230 
a-ಮೇಲ್‌ : ksmwab@gmail.com 


7. ಕರ್ನಾಟಕ ಕಾರ್ಮಿಕ ಅಧ್ಯ ಯನ ಸ 

ವಿಳಾಸ: ಮಂಜುನಾಥ ನಗರ, ಬರಿಯ ಸರ್ಕಾರಿ 
ಪ್ರಾಥಮಿಕ ಶಾಲೆ ಹತ್ತಿರ, ಬಾಗಲಗುಂಟೆ, 
| ಬೆಂಗಳೂರು. " | 


|. " [w-ೇಲ್‌: kslidirector@email.com 
[ರರ ಇರಾಪಹಾಕ ನ್‌ ನಾ ESE 

” ಯೋಜನೆಗಳಾವುವು; (ಯೋಜನಾವಾರು | ಕಾರ್ಮಿಕರ ಕಲ್ಯಾಣ ಮಂಡಳಿ: ಈ ಮಂಡಳಿಯಲ್ಲಿ 
ವಿವರವಾದ ಮಾಹಿತಿ ನೀಡುವುದು) ನೋಂದಾಯಿತರಾದ ಕಟ್ಟಡ ಮತ್ತು ಇತರೆ 
- ನಿರ್ಮಾಣ ಕಾರ್ಮಿಕರಿಗೆ ಈ ಕೆಳಕಂಡ 19 ವಿವಿಧ 

ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು 
ರೂಪಿಸಿ ಜಾರಿಗೊಳಿಸಲಾಗುತ್ತಿದೆ. _ ವಿವರಗಳನ್ನು 


ಅನುಬಂಧ-1 ರಲ್ಲಿ ನೀಡಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿ ಈ ಮಂಡಳಿಯ 
ಮೂಲಕ ಈ ಕೆಳಕಂಡ ಯೋಜನೆಗಳನ್ನು 
ಜಾರಿಗೊಳಿಸಲಾಗುತ್ತಿದೆ:- 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ 
. . ಕಾರ್ಮಿಕರ ಅಪಪಾತ ಪರಿಹಾರ 
ನ ' ಯೋಜನೆ:- ಈ ಯೋಜನೆಯಡಿ ಖಾಸಗಿ 
' ವಾಣಿಜ್ಯ ಸಾರಿಗೆ ಕಾರ್ಮಿಕರಾದ ಚಾಲಕರು, 
ನಿರ್ವಾಹಕರು ` - ಮತ್ತು ಕ್ಷೇನರ್‌ಗಳು 
ಫಲಾನುಭವಿಗಳಾಗಿದ್ದು, ಈ ಕೆಳಕಂಡ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 
(ಅ) ಅಪಘಾತ ಪರಿಹಾರ ಸೌಲಭ್ಯ; ಅಪಘಾತದಿಂದ 
ಮರಣ ಹೊಂದಿದ ಪ್ರಕರಣಗಳಲ್ಲಿ 
ನಾಮನಿರ್ದೇಶಿತರಿಗೆ ರೂ. 5 .ಲಕ್ಷದ ಪರಿಹಾರ, 
ಸಂಪೂರ್ಣ ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ 
ರೂ.2 , ಲಕ್ಷದವರಗೆ ಪರಿಹಾರ ಮತ್ತು 
ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ ರೂ] 
ಲಕ್ಷದವರೆಗೆ - ಚಿಕಿತ್ಸಾ ವೆಚ್ಚದ ಮರುಪಾವತಿ 
ನೀಡಲಾಗುತ್ತಿದೆ. 


(ಆ) ಶೈಕ್ಷಣಿಕ ಧನ ಸಹಾಯ:ಅಪಘಫಾತದ ಕಾರಣ | 


ನಿಧನರಾದ ಹಾಗೂ ಸಂಪೂರ್ಣ ಶಾಶ್ವತ 
ದುರ್ಬಲತೆ ಹೊಂದಿದ ಫಲಾನುಭವಿಗಳ ಗರಿಷ್ಠ 
ಇಬ್ಬರು ಮಕ್ಕಳಿಗೆ ಪದವಿ ಪೂರ್ವ 
ವ್ಯಾಸಂಗದವರೆಗೆ ವಾರ್ಷಿಕ ತಲಾ ರೂ.10,000/- 
ಗಳ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತಿದೆ. 


~ 


TR) ಸಾರ್‌ ಕಾರ್ಡ್‌ ಪಾಲಧ್ಯ ಹನ 
ಕುರಿತು ಫಲಾನುಭವಿಗಳಲ್ಲಿ ಜಾಗೃತಿ ಮೂಡಿಸಲು 
ಎಲ್ಲಾ ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ 
ಚಾಲಕರಿಗೆ ಸ್ನಾರ್ಜ್‌ ಕಾರ್ಡ್‌ `ವಿತರಿಸಲಾಗುತ್ತಿದೆ. 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ 
ಯೋಜನೆ:- 

}(e) . “ಸ್ಮಾರ್ಟ್‌ ಕಾರ್ಡ್‌”:- ಪ್ರಸ್ತುತ ಈ 
ಯೋಜನೆಯಡಿ 11 ಅಸಂಘಟಿತ ವರ್ಗಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ 
ಆಯುವವರು, ಟೈಲರ್ಸ್‌ ಮೆಕ್ಯಾನಿಕ್‌, ಅಗಸರು, 
ಅಕ್ಕಸಾಲಿಗರು, ಕಮ್ಮಾರರು. ಕುಂಬಾರರು, ಕ್ಷೌರಿಕರು 
ಹಾಗೂ ಭಟ್ಟಿ ಕಾರ್ಮಿಕ”ರನ್ನು ನೋಂದಾಯಿಸಿ 
ಸ್ಮಾರ್ಟ್‌ ಕಾರ್ಡ್‌ ವಿತರಿಸಲಾಗುತ್ತಿದೆ. 


(ಆ) ಕಾರ್ಮಿಕ ಸೇವಾ ಕೇಂದ್ರ :- 

ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರಕಾ 
ಕಾಯ್ದೆ 2008ರ ಕಲಲ 9ರನ್ನ್ವಯ 
ಫಲಾನುಭವಿಗಳಲ್ಲಿ  ಅಸಂಘಟತ ಕಾರ್ಮಿಕರಿಗೆ 
ಲಭ್ಯವಿರುವ ಎಲ್ಲಾ ಯೋಜನೆಗಳ. ಕುರಿತು ಮಾಹಿತಿ 
ನೀಡಲು, ಯೋಜನೆಗಳ ಸೌಲಭ್ಯಗಳನ್ನು 
ಪಡೆದುಕೊಳ್ಳಲು ಅವಶ್ಯಕವಿರುವ ದಾಖಲಾತಿಗಳನ್ನು 
ಸಿದ್ಧಪಡಿಸಲು ಹಾಗೂ ನಿಗಧಿಪಡಿಸಿದ ಅರ್ಜಿ 
ನಮೂನೆಗಳನ್ನು ಭರ್ತಿ . ಮಾಡಿ 
ಸಂಬಂಧಪಟ್ಟವರಿಗೆ ರವಾನಿಸಲು, ಸಹಾಯ 
ನೀಡಲು ರಾಜ್ಯದ '169 ತಾಲ್ಲೂಕುಗಳಲ್ಲಿ ಕಾರ್ಮಿಕ 
ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಸದರಿ 
ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯ. ಮೂಲಕ ನೇಮಕಗೊಂಡ ಕಾರ್ಮಿಕ 
ಬಂಧುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 


} 


(3)  (ಅ)ಪಧಾನ ಮಂತ್ರಿ  ಶ್ರಮಯೋಗಿ 
ಮಾನ್‌ಧನ್‌ ಯೋಜನೆ (ಪಿಎಂ-ಎಸ್‌ವೈಎಂ):- 
ಕೇಂದ್ರ ಸರ್ಕಾರದ ಈ ಯೋಜನೆಯಡಿ 18 - 
40) ವರ್ಷ ವಯೋಮಾನದ ಅಸಂಘಟಿತ 
ಕಾರ್ಮಿಕರು. ನೊಂದಾಯಿಸಿಕೊಂಡು 60 ವರ್ಷ 
ಪೂರೈಸಿದ ನಂತರ ಮಾಸಿಕ ನಿಶ್ಚಿತ ರೂ.3,000/- 


ಪಿಂ ಸೌಲಭ್ಯ ಪ ಬಹುದಾಗಿದ. ಈ 
ಯೋಜನೆಯಡಿ: ಫಲಾನುಭವಿಗಳಿಗೆ ಅವರ 
ವಯಸ್ಸಿನ ಅಧಾರದ ಮೇಲೆ ಮಾಸಿಕ ತಲಾ ರೂ. 
55/- ರಿಂದ ರೂ. 200/- ರವರೆಗೆ ವಂತಿಕೆ 
ಪಾವತಿಸಬೇಕಾಗಿರುತ್ತದೆ ಹಾಗೂ ಕೇಂದ್ರ 
ಸರ್ಕಾರವು ಸಹ ಸಮಾನಾಂತರ ವಂತಿಕೆಯನ್ನು 
ಪಾವತಿಸುತ್ತದೆ. " " 


(ಆ) ನ್ಯೂ ಪೆನ್ನನ್‌ ಸ್ಟೀಮ್‌ ಫಾರ್‌ ಟೇಡರ್‌ 

ಅಂಡ್‌ ಸೆಲ್‌ ಎಂಪಾಯ್‌ ಪರನ್‌;- 
ಕೇಂದ್ರ ಸರ್ಕಾರದ ಈ ಯೋಜನೆಯಡಿ 8 ರಿಂದ 
40 ವರ್ಷ ವಯೋಮಾನದ ಅಂಗಡಿ ಮಾಲೀಕರು, 
ಚಿಲ್ಲರೆ ವ್ಯಾಪಾರಿಗಳು, ಅಕ್ಕಿ ಗಿರಣಿ ಮಾಲೀಕರು, 
ಎಣ್ಣೆ. ಗಿರಣಿ ಮಾಲೀಕರು, ವರ್ಕ್‌ಶಾಪ್‌ 
ಮಾಲೀಕರು, ಕಮಿಷನ್‌ ಏಜೆಂಟ್ಸ್‌ ರಿಯಲ್‌ | 
ಎಸ್ಟೇಟ್‌ನ ಬ್ರೋಕರ್‌, ಸಣ್ಣ ಹೋಟೆಲ್‌ ಹಾಗೂ 
ರೆಸ್ಟೋರೆಂಟ್‌ ನ ಮಾಲೀಕರು ಹಾಗೂ ಅಂತಹ 
ಇತರೆ ಸಣ್ಣಿ ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡ 
ವ್ಯಾಪಾರಿಗಳು/ಲಘು " ವ್ಯಾಪಾರಿಗಳು ಹಾಗೂ 
ಸ್ವಯಂ ಉದ್ಯೋಗಿಗಳು ನೊಂದಾಯಿಸಿಕೊಂಡು 
60 ವರ್ಷ ಪೂರೈಸಿದ ನಂತರ ಮಾಸಿಕ ನಿಶ್ಚಿತ 
ರೂ.3,000/- , ಗಳ ಪಿಂಚಣಿ ಸೌಲಭ್ಯ 
ಪಡೆಯಬಹುದಾಗಿದೆ. ಈ ಯೋಜನೆಯಡಿ 
ಫಲಾನುಭವಿಗಳಿಗೆ ಅವರ ವಯಸ್ಸಿನ ಆಧಾರದ 
ಮೇಲೆ ಮಾಸಿಕ ತಲಾ.ರೂ. 55/- ರಿಂದ ರೂ. 
200/- ರವರೆಗೆ ವಂತಿಕೆ ಪಾವತಿಸಬೇಕಾಗಿರುತ್ತದೆ 
ಹಾಗೂ ಕೇಂದ್ರ ಸರ್ಕಾರವು ಸಹ ಸಮಾನಾಂತರ 
ವಂತಿಕೆಯನ್ನು ಪಾವತಿಸುತ್ತದೆ. 


3. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಈ 
ಮಂಡಳಿಯವತಿಯಿಂದ ಸಂಘಟಿತ ಕಾರ್ಮಿಕರಿಗೆ 
ಈ ಕೆಳಕಂಡ ಯೋಜನೆಗಳನ್ನು ನೀಡಲಾಗುತ್ತಿದೆ. 

1. ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ. 

2. ವೈದ್ಯಕೀಯ ನೆರವು. 

3. ಅಪಘಾತ ಧನ ಸಹಾಯ. 

4. ಮೃತ ಕಾರ್ಮಿಕರ ಅಂತ್ಯ ಸಂಸ್ಕಾರಕ್ಕೆ ಧನ 
"ಸಹಾಯ. 

5. . ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಭಿರಕ್ಕೆ ಧನ 


TT ಸಹಾ; — ರ 
6. ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳುವ 
ಕಾರ್ಮಿಕ ಸಂಘಟನೆಗೆ ಧನ ಸಹಾಯ. 


| | ಯೋಜನಾವಾರು ಮಾಹಿತಿಯನ್ನು ಅನುಬಂಧ-2 
_ | oo | ರಲ್ಲಿ, ಲಗತ್ತಿಸಿದೆ. 
[7 ನಾರಾ ರಾವನ ರಸಕ ಇಷ್ಟ? ಇರ್‌ ಮಾರಾ 
ಕಾರ್ಮಿಕ ನಿಧಿ ಹಣವಿದೆ; ಇದನ್ನು ಖರ್ಚು | ಕಾರ್ಮಿಕರ ಕಲ್ಯಾಣ _ ಮಂಡಳಿಯ ಕಲ್ಯಾಣ 
ಮಾಡಲು ಇರುವ ಮಾರ್ಗಸೂಚಿಗಳಾವುವು; | ನಿಧಿಯಲ್ಲಿ 2007 ರಿಂದ ಇಲ್ಲಿಯವರೆಗೆ 
ಇಲ್ಲಿಯವರೆಗೆ . ಎಷ್ಟು ಹಣ ಖರ್ಚು [ರೂ.891.22 ಕೋಟಿಯಷ್ಟು (ಸುಂಕ ಸಂಗ್ರಹಣೆ, 
.| ಮಾಡಲಾಗಿದೆ ಹಾಗೂ ಉಳಿದಿರುವ ಹಣವೆಷ್ಟು ನಿಶ್ಚಿತ ಠೇವಣಿಯಿಂದ ಬಂದ ಬಡ್ಡಿ ಉಳಿತಾಯ 
ಖಾತೆಯಿಂದ ಬಂದ ಬಡ್ಡಿ, ನೋಂದಣಿ ಮತ್ತು 
ನವೀಕರಣದ -ಶುಲ್ಯ ಸೇರಿದಂತೆ) ಮೊತ್ತವು 
ಸಂಗ್ರಹವಾಗಿರುತ್ತದೆ. 


, ಮಂಡಳಿಯಲ್ಲಿ ಸಂಗ್ರಹವಾದ ಕಲ್ಯಾಣ ನಿಧಿ 
ಮೊತ್ತವನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ (ಉದ್ಯೋಗದ ಕ್ರಮೀಕರಣ ಮತ್ತು 
ಸೇವಾ ಷರತ್ತುಗಳು) ಕಾಯ್ದೆ 196 ರ ಕಲಂ 
24(2)ರ ಪ್ರಾವಧಾನಗಳನ್ನಯ ಮಂಡಳಿ 
ನಿಧಿಯನ್ನು ಬಳಸಲಾಗುತ್ತಿದೆ. 


ಮಂಡಳಿಯ ವಿವಿಧ ಸೌಲಭ್ಯಗಳನ್ನು 
ನೀಡಲು 2007 ರಿಂದ ಇಲ್ಲಿಯವರೆಗೆ 
ರೂ.2369.80 ಕೋಟಿಗಳಷ್ಟು ಖರ್ಚು ಮಾಡಿದ್ದು, 
7521.42 ಕೋಟಿಯಷ್ಟು ಮೊತ್ತ ಉಳಿದಿರುತ್ತದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ 
| ಸಾಮಾಜಿಕ ಭದ್ರತಾ. ಮಂಡಳಿಯಲ್ಲಿ ಯಾವುದೇ. 
ರೀತಿಯ ನಿಧಿ ಸಂಗ್ರಹಿಸಲು ಅವಕಾಶವಿರುವುದಿಲ್ಲ. 


3. ಕಾರ್ಮಿಕ ಕಲ್ಯಾಣ ಮಂಡಳಿ: ಈ ಮಂಡಳಿಯಲ್ಲಿ 
ಕಾರ್ಮಿಕ ಮತ್ತು ಮಾಲೀಕ 2040 ರ 
ಅನುಪಾತದಲ್ಲಿ ಒಬ್ಬ ಕಾರ್ಮಿಕನಿಗೆ ರೂ. 60/- 
ರಂತೆ ವರ್ಷಕ್ಕೆ ಒಂದು ಬಾರಿ ಸಂಘಟಿತ 
ಕಾರ್ಮಿಕರು ವಂತಿಗೆ ಪಾವತಿ ಮಾಡುತ್ತಿದ್ದು 
ಇದುವರೆಗೂ ಮಂಡಳಿಯಲ್ಲಿ ಕಾರ್ಮಿಕ" ಕಲ್ಯಾಣ 


| ನಿಧಿ ರೂ. 148-00 ಕೋಟಿಗಳು 


ಸಿಹಾ ಸ \ 
ಜಾರಿಯಲ್ಲಿದೆಯೇ; ಇದರ ರೂಪು 
ರೇಷೆಗಳೇನು; ಇದರ ಸಂಬಂಧ ಎಷ್ಟು 
ಜನರನ್ನು . ನೇಮಕ ಮಾಡಿಕೊಳ್ಳಲಾಗಿದೆ; 
ತುಮಕೂರು ಜಿಲ್ಲೆಯಲ್ಲಿ ಈ ಯೋಜನೆಗೆ 
ನೇಮಕ ಮಾಡಿಕೊಂಡಿರುವವರ" ಹೆಸರು, 
ವಿಳಾಸದೊಂದಿಗೆ ತಾಲ್ಲೂಕುವಾರು ಮಾಹಿತಿ 
ನೀಡುವುದು; - 


§ ನಾರ TT 


ಉಳಿದ ಹಣ ರೂ. 1379 ಕೋಟಿ ಆಗಿರುತ್ತದೆ. 


. ಸಾಮಾಜಿಕ ಭದ್ರತಾ "ಮಂಡಳಿಗಳು 


| ಅಧಿಕಾರಿಗಳು ಅನುಷ್ಠಾನಗೊಳಿಸುತ್ತಿದ್ದು, ಸ್ವಯಂ 


ಕಾರ್ಯನಿರ್ವಹಿಸುತ್ತಿದ್ದಾ: ರೆ. 


ಇದರಲ್ಲಿ ಕಾರ್ಮಿಕ ಕಲ್ಯಾಣ ಯೋಜನೆಗಳು, 
ಆಡಳಿತಾತ್ಮಕ ವೆಚ್ಚ: ಮತ್ತು ಮಂಡಳಿ ಆಸ್ತಿ 
ಅಭಿವೃದ್ಧಿಗಾಗಿ ಮಂಡಳಿ ಸಭೆಯ ನಿರ್ಣಯದಂತೆ 
ಖರ್ಚು ಮಾಡಲಾಗುತ್ತದೆ. 


2020-21ನೇ ಸಾಲಿನಲ್ಲಿ ಕಲ್ಯಾಣ ಯೋಜನೆಗಳಿಗಾಗಿ 
11925 ಫಲಾನುಭವಿಗಳಿಗೆ ರೂ. 5.22 ಕೋಟಿ ವೆಚ್ಚ 
ಮಾಡಿರುತದೆ. 

ಕಛೇರಿ ಆಡಳಿತಾತಕ ವೆಚ್ಚ ರೂ. 4.88 ಕೋಟಿ ವೆಚ 
ಮಾಡಿರುತ್ತದೆ. 
ಒಟ್ಟು ರೂ, 10.10 ಕೋಟ ವೆಚ ಮಾಡಲಾಗಿರುತದೆ. 


ಇದನ್ನು ವಿವಿಧ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿ 


ಇರಿಸಲಾಗಿದೆ. 

. ಕರ್ನಾಟ ಸುತ್ತು 
ಕಾರ್ಮಿಕರ _ ಕಲ್ಯಾಣ ಮಂಡಳಿ: 'ಅಂಬೇಡ್ಕರ್‌ 
ಕಾರ್ಮಿಕ ಸಹಾಯ ಹಸ್ತ ಯೋಜನೆ” ಎಂಬ 
ಶೀರ್ಷಿಕೆಯಡಿ, ಕರ್ನಾಟಕ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 


ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳನ್ನು 
ಒಗ್ಗೂಡಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ 
ಸಂಬಂಧ 1086 ಕಾರ್ಮಿಕ ಬಂಧುಗಳನ್ನು ಸ್ವಯಂ 
ಸೇವಕರಾಗಿ ಕಮೀಷನ್‌ . ಆಧಾರದ ಮೇಲೆ 
ನೇಮಕಮಾಡಿಕೊಳ್ಳಲಾಗಿದೆ. ಪ್ರಸ್ತುತ 359. ಕಾರ್ಮಿಕ 
ಬಂಧುಗಳು ಸ್ವಯಂ ಸೇವಕರಾಗಿ ಕಾರ್ಯ 
ನಿರ್ವಹಿಸುತ್ತಿರುತ್ತಾರೆ. 


ಸದರಿ ಯೋಜನೆಯನ್ನು ಕಾರ್ಮಿಕ ಇಲಾಖೆ | 


ಸೇವಕರಾಗಿ ಕಮೀಷನ್‌ ಆಧಾರದ ಮೇಲೆ 
ನೇಮಕಗೊಂಡ “ಕಾರ್ಮಿಕ ಬಂಧುಗಳು” ಇಲಾಖೆ 
ಮತ್ತು ಕಾರ್ಮಿಕರ - ನಡುವೆ ಸೇತುವೆಯಾಗಿ 


ಕೂರು ಷಕ್ಷಹಕ್ಸ್‌ ಸ್ವಯಂ 
ಸೇವಕರಾಗಿ ಕಮೀಷನ್‌ ಆಧಾರದ ಮೇಲೆ 62 
ಕಾರ್ಮಿಕ ಬಂಧುಗಳು ನೇಮಕ ಗೊಂಡಿದ್ದು 
ಇದರಲ್ಲಿ ಪ್ರಸ್ತುತ 15 ಮಂದಿ ಕಾರ್ಮಿಕ ಬಂಧುಗಳು 
ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಸದರಿಯವರ 
ಮಾಹಿತಿಯನ್ನು ಅನುಬಂಥ-3 ರಲ್ಲಿ ಒದಗಿ ರಲ್ಲಿ ಒದಗಿಸಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿಯು 
ಜಾರಿಗೊಳಿಸುತ್ತಿರುವ “ಅಂಬೇಡ್ಕರ್‌ ಕಾರ್ಮಿಕ 
ಸಹಾಯ ಹಸ್ತ ಯೋಜನೆ” ಚಾಲ್ರಿಯಲ್ಲಿದೆ. ಸದರಿ 
ಯೋಜನೆಯಡಿ, il ವಲಯಗಳ ಅಸಂಘಟಿತ 
ಕಾರ್ಮಿಕರಾದ “ಹಮಾಲರು. ಗೃಹ ಕಾರ್ಮಿಕರು, 
ಟೈಲರ್ಸ್‌, ಚಿಂದಿ ಆಯುವವರು, ಮೆಕ್ಕಾನಿಕ್ಸ್‌ 
ಅಗಸರಿ.. ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮಾರರು. 
ಕುಂಬಾರರು "ಹಾಗೂ ಭಟ್ಟಿ ಕಾರ್ಮಿಕ ನೋಂದಣಿ 
ಮಾಡಿಕೊಂಡು ಸ್ಮಾರ್ಟ್‌ಕಾರ್ಡ್‌ ವಿತರಿಸಲಾಗುತ್ತಿದ್ದು 
ಅದರ ರೂಪುರೇಷೆಗಳು ಪ ಕೆಳಗಿನಂತಿವೆ: 


* ಈ ಯೋಜನೆಯು ' ಕರ್ನಾಟಕ ರಾಜ್ಯಕ್ಕೆ 
ಮಾತ್ರ ಅನ್ನಯಿಸುತ್ತದೆ. 

ಎ ವಯೋಮಿತಿ 18 ರಿಂದ 60 ವರ್ಷಗಳು. 

ಎ ಯೋಜನೆಯಡಿ ನೋಂದಣಿಯಾಗಲು 
ಅರ್ಜಿದಾರರು ಅಸಂಘಟಿತ ಕಾರ್ಮಿಕರ 
ಕಾಯ್ದೆ 2008ರ ಅನುಸೂಚಿ 2ರ 
ಕಾಯ್ದೆಗಳಡಿ ಕರ್ತವ್ಯ. 
ನಿರ್ವಹಿಸುತ್ತಿರಬಾರದು. 

« ಈ ಯೋಜನೆಯಡಿ ಸೋಂದಣಿಯಾಗಲು 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ 'ಭದಕಾ ಮಂಡಳಿಯ: 
ಪೋರ್ಟಲ್‌ನಲ್ಲಿ 


www.ksuwssb.karnataka.gov.in- 
ಅಗತ್ಯ ದಾಖಲೆಗಳೊಂದಿಗೆ ಆನ್‌ಲೈನ್‌ | 


ಮೂಲಕ ಅರ್ಜಿ ಸಲ್ಲಿಸುವುದು. 


* ಸಲ್ಲಿಸಲಾದ ಅರ್ಜಿಯನ್ನು 
" ನೊಂದಣಾಧಿಕಾರಿಗಳು ಪರಿಶೀಲಿಸಿ 
ಅರ್ಹರಿದ್ದಲ್ಲಿ ಸ್ಮಾರ್ಟ್‌ ಕಾರ್ಡ್‌ 


. 
[§ ವಿತರಿಸುತ್ತಾರೆ. 


| ಸಹಾಯ/ಪ್ರೋತ್ಸಾಹ ಧನವೆಷ್ಟುಂ 


— ್‌ ———————————— 


-] ಅನುಷ್ಯಾನಕ್ಕಾಗಿ ಪ್ರತ್ಯೇಕವಾಗಿ ಯಾವುದೇ 


ಉ) ಇವರಿಗೆ ಸರ್ಕಾರವು ನಾಷಾರ ವೆ 11 ಕನಾಟಕ ಕಟ್ಟಡ ಮತು ಇತರ ಸಮಾನಾ 


ಮಾಹಿತಿಯನ್ನು ಅನುಬಂಧ-4 ರಲ್ಲಿ' ಒದಗಿಸಿದೆ. 


ಮಂಡಳಿಯು ಜಾರಿಗೊಳಿಸುತ್ತಿರುವ ಅಂಬೇಡ್ಕರ್‌ 
ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ 


ಸಿಬ್ಬಂದಿಗಳನ್ನು ನೇಮಕಮಾಡಿಕೊಂಡಿರುವುದಿಲ್ಲ. 
ಆದರೆ, ಕಾರ್ಮಿಕ ಇಲಾಖೆ ಮತ್ತು ಅದರ ಅಧೀನ 
ಮಂಡಳಿ ಹಾಗೂ ಸೊಸೈಟಿಗಳು 
ಜಾರಿಗೊಳಿಸುತ್ತಿರುವ ಯೋಜನೆಗಳ ಸೌಲಭ್ಯಗಳನ್ನು 
ಪಡೆದುಕೊಳ್ಳಲು ಸಹಾಯವಾಗುವಂತೆ ರಾಜ್ಯದ 
169 ತಾಲ್ಲೂಕುಗಳಲ್ಲಿ - ಮಂಡಳಿಯ ಮೂಲಕ 
ಕಾರ್ಮಿಕ ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, 
ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮೂಲಕ 
ನೇಮಕಗೊಂಡ ಕಾರ್ಮಿಕ ಬಂಧುಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಕಲ್ಯಾಣ ಮಂಡಳ: ಕಾರ್ಮಿಕ ಬಂಧುಗಳು ಸ್ವಯಂ | 
ಸೇವಕರಾಗಿ ಕಮೀಷನ್‌ ಆಧಾರದ ಮೇಲೆ 
ನೇಮಕಗೊಂಡು ಅವರು ಮಂಡಳಿಯ 
ಯೋಜನೆಯನ್ನು ಫಲಾನುಭವಿಗೆ ತೆಲುಪಿಸಿದಾಗ 
ಇವರುಗಳಿಗೆ ಸರ್ಕಾರಿ, ಆದೇಶ ಸಂಖ್ಯೆ ಕಾಣ 467 
ಎಲ್‌ಇಟಿ 2017 ಬೆಂಗಳೂರು . ದಿನಾಂಕ 24-09- 
2018 ರ ಆದೇಶದನ್ವಯ ಪ್ರಸ್ತುತ ಕಮೀಷನ್‌ 
ನೀಡಲಾಗುತ್ತಿದೆ.. ಪ್ರಸ್ತುತ ನೀಡುತ್ತಿರುವ ಕಮೀಷನ್‌ 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಕಲ್ಯಾಣ 
ಮಂಡಳಿ: 

ಈ ಮಂಡಳಿಯು ಜಾರಿಗೊಳಿಸುತ್ತಿರುವ 
ಯೋಜನೆಗಳಡಿ ಸೌಲಭ್ಯವನ್ನು ಪಡೆಯಲು ಅಸಂಘಟಿತ | 
ಕಾರ್ಮಿಕರಿಗೆ ಸಹಾಯ ನೀಡಿದಲ್ಲಿ, ಅಂತಹ ಕಾರ್ಮಿಕ 
ಬಂಧುಗಳಿಗೆ ಮಂಡಳಿಯಿಂದ ಕಮೀಷನ್‌ 
ನೀಡಲಾಗುತ್ತಿದ್ದು ವಿವರ ಈ ಕೆಳಗಿನಂತಿದೆ:- 

1. ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ 

ಅಪಘಾತ ಪರಿಹಾರ ಯೋಜನೆ: 


IM 


i 
| 
) 


HT j 
ಮರಸ್ಯಾಕ್ಕಾ |! 
[NS BT ಖಿ ಪ್ರಕರಣಕ್ಕೆ 
ಅಪಘಾತದಿಂದ ಮರೆಣ ಪೊ.5000/- 
ಹೊಂದಿದ ಪ್ರಕರಣ. ನ 
(IN ಪ್ರಿ" pe ಷೆಚ್ಚಿ ಪ್ರಸ El 
ಮರುಪಾವತಿ ರೊ.1000/- ¥ ll 
HT ರಲತ "ತಃ ತರಿ 
K ರೂ.2000/- 
ತರದ ರಣ ತ್ರ ಅರ್ಜಿಗೆ | 
A ಹೊಂದಿದ/ಸೆಂಮೊರ್ಣ ಠೂ30/- | 
| | ಶಾಶ್ವತೆ ದುರ್ಬಲತೆ | | 
| : ಹೊಂದಿದ ಚಾಲಕರ IW 
| 2 ಕಿಗೆ ಕಣಿ 
| ೫ | ಧನಸಹಾಯ: 
| 2. ಅಂಚೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ 
| ಯೋಜನೆ: 
ರ್ರ ಬಂಧುವಗೆ | ಪ್ರತ ತಹ 
by AN ened (ರಮರೊ20/- | 
sl ; ಸಮ್ಮಾನ - ಮತ್ತು 
1 : ವಿಶೇಷ 
ಪುರಸ್ಕಾರಕ್ಕಾಗಿ 
\ ! ಕಾರ್ಮಿಕ ಬಂಧುವಿನ } 
ಶಿಫಾರಸ್ಸಿನ ಮೇಲೆ 
| | ಆಯ್ಕೆಯಾದ 
| | ಅಸಂಘಟಿತ . 
3 ಕಾರ್ಮಿಕರ 
| ಸಂಖ್ಯೆಯ ಆಧಾರದ 
ಮೇಲೆ) 
HAS - ನನರ 
ಕಮಿಷನ್‌ | ಸಹಾಯಕ್ಕಾಗಿ | 
ಕಾರ್ಮಿಕ (| 
[ ಬಂಧುಗಳಿಗೆ ತಲಾ 
i ಕೂ2)- ರ 
| ವ ದರದಲ್ಲಿ ಕಮಿಷನ್‌ [: 


ಸಂಖ್ಯೆ ಕಾಣ 97 ವಿಲ್‌ಇಟಿ 2021" 


(ಅರಬೈಲ್‌ ವೆರಾಂ ಹೆಬ್ಬಾರ್‌) 
ಕಾರ್ಮಿಕೆ ಸಚಿವರು 


CANNEN WITN L(:AMACA 


ಅನುಬಂಧ-! 
(ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 1348) 


ಕನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಮಾಣ ಮಂಡಳವತಿಯುಂದ ಫಲಾನುಭನಿಗಳಗೆ ಸಿಗುವ 
ಸೌಲಭ್ಯಗಳು " . 


1 ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 60೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೊ.2,0೦೦/- 
2. ಕುಟುಂಐ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.10೦೦/- 

8. ದುರ್ಬಲತೆ ಪಿಂಚಣಿ: ನೋಂದಾಲುತ ಫಲಾನುಭವಿಯು ಖಾಲುಲೆಗಳ೦ಂದ ಅಥವಾ ಕಟ್ಟಡ ಕಾಮಗಾರಿಗಳ 
ಅಪಘಾತದಿಂದ ಶಾಶ್ವತ/ಭಾಗಶಃ . ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,೦೦೦/- ಪಿಂಚಣಿ ಹಾಗೂ 
ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,೦೦,೦೦೦/- ದವರೆಗೆ ಅನುಗ್ರಹ ರಾಶಿ ಸಹಾಯಧನ. 
ಕನ್ನಡಕ, ಶ್ರಪಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಅ'ಕುರ್ಜಿ ಮರುಪಾವತಿ ಸೌಲಭ್ಯ. 
ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30೦,೦೦೦/- ಪರೆಗೆ 
ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯಿತ ಫಲಾನುಭವಿಯ ಅವಲಂತರಿಗೆ 
ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.ಡ,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 
ಹೆರಿಗೆ ಸೌಲಭ್ಯ (ತಾಯು ಲಕ್ಷೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿನ 
ಜನನಕ್ಗೆ ರೂ. 30,೦೦೦/- ಮತ್ತು ಗಂಡು ಮಗುವಿನ ಜಸನಕ್ಕೆ ರೂ.2೦,೦೦೦/- 

9. ಶಿಶು ಪಾಲನಾ ಸೌಲಭ್ಯ: 
10. ಅಂತ್ಯಕ್ರಿಯೆ ವೆಚ್ಚ: ರೂ.4,೦೦೦/- ಹಾಗೂ ಅನುಗ್ರಹ ರಾಶಿ ರೂ.50,೦೦೦/-ಸಹಾಯಧನ 
11. ಶೈಕ್ಷಣಿಕ ಸಹಾಯಧನ (ಕಅಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


|_| 
I] 
i 


nas 


VI 


VIII. 
30,000 


5೦,೦೦೦ 


12. 


13. 


14. 


18. 


ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ. ಭಾಗ್ಯ): ನೋಂದಾಯತ ಫಲಾನುಭವಿ ಹಾಗೂ ಇವರ 
ಅವಲಂಭತರಿಣಗೆ ರೂ.3೦೦/- ರಿಂದ ರೂ.10,0೦೦/-ವರೆಗೆ | 

ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5,೦೦,೦೦೦/-. ಸಂಪೂರ್ಣ ರಾಕ್ಷತ ದುರ್ಬಲತೆಯಾದಲ್ಲ 
ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದರ್ಬಲತೆಯಾದಲ್ಲ ರೂ.1೦೦,೦೦೦/- 

ಪಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಜಕಿತ್ಲಾ ಭಾಗ್ಯ):. ಹೃದ್ರೋಗ, ಕಿಡ್ಡಿ ಜೋಡಣಿ, ಕ್ಯಾನ್ಸರ್‌ 
ಶಸ್ತಚಿಕಿತ್ಸೆ, ಕಣ್ಣಿನ ಶಸ್ತಚಕಿತ್ಲೆ, ಪ ಪಾಶ್ಚೇಪಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ 'ಶಸ್ತಚಕಿತ್ಸೆ, ಅಸ್ತಮ ಚಿಕಿತ್ಸೆ, 
ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ, ಮೂತ್ರ ಪಿಂಡದಲ್ಪನ ಕಲ್ಲು ತೆಗೆಯುವ 
ಚಿಕಿತ್ಸೆ. ಮೆದುಳನ ರಕ್ಷಸ್ತಾಪದ ಚಕಿತ್ಸೆ, ಅಲ್ಲರ್‌ ಚಿಕಿತ್ಸೆ ಡಯಾಲಸಿಸ್‌ ಚಿಕಿತ್ಸೆ: 8ಡ್ಡಿ ಪಸ್ತ ಸ್ವಚಿಕಿತ್ಸೆ, ಇ.ಎನ್‌.ಟ. ಚಿಕಿತ್ಸೆ 
ಮತ್ತು ಶಸ್ತ್ರಚಿಕಿತ್ಸೆ. ನರರೋಗ ಶಸ್ತ್ರಚಿಕಿತ್ಸೆ. ಮ್ಯಾಸ್ಟ್ಯೂಲರ್‌ ಶೆಸ್ತ ಸಚಿತ್ರ, ಅನ್ನನಾಳದ ಚಕಿತ ಮತ್ತು ಶಸ್ತಚಕಿತ್ಸೆ, 
ಕರುಳನ ಶಸ್ತಚೀತ್ಸೆ. ಸ್ತನ ಸಂಬಂಧಿತ ಚಕಿತ್ಸೆ ಮತ್ತು ಶಸ್ತಚಿಕಿತೆ, ಹನಿಯ ಶಸ್ತ್ರಚಿಕಿತ್ಸೆ. ಅಪೆಂಡಿಕ್ಸ್‌ ಶಸ್ತ ಸ್ವಚಕಿತೆ. 
ಮೂಳೆ ಮುರಿತ/ಡಿಸ್‌ ಲೊಕೇಶನ್‌ ಚಕಿತ್ಸೆ ಇತರೆ ಔಥ್ಯೋಗಿಕ ಖಾಯಿಲೆಗಳ ಪಂತ್ಸೆಗಳಗೆ ರೂ.2೦೦,೦೦೦/- 
ವರೆಗೆ 


. ಮದುವೆ ಸಹಾಯಭನೆ (ಗೃಹ ಲಕ್ಷೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ 


ರೂ.೦,೦೦೦/- 


. LPG ಸಂಪರ್ಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 
. ಜಏಂಟಸಿ ಬಸ್‌ ಪಾಸ್‌. ಸೌಲಭ್ಯ: ಬೆಂಗಳೂರು ಮಹಾನಗರ ಹಾಅಕೆ ಬ್ಯಾಪ್ರಿಯೆಲ್ಲಿ ಕ ಕೆಲಸ ಮಾಡುತ್ತಿರುವಂತ'ಹ ll 


ವಾಸನ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 
ಕೆಎಸ್‌ಆರ್‌ಟಸಿ ಐಸ್‌ ಪಾಸ್‌ನ ಸೌಲಭ್ಯ: ರಾಜ್ಯಬಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ 
. ಕಾರ್ಮಿಕರ ಇಬ್ಬರು ಮಕ್ಕಳಗೆ (ಈ ಯೋಜನೆಯನ್ನು ಜಾರಿಗೊಳಸಲಾಗುತ್ತಿದೆ) 


19.ತಾಜ ಮಗು 'ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಯ ನೀಡಿದ ಸಂದರ್ಭದಲ್ಲ ಆಕೆಯ 


“ಮಗುವಿಸ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ 
ವಾರ್ಷಿಕ ರೂ.6,00೦/- ಗಳ ಸಹಾಯಧನ. 


ಅನುಬಂಧ-2 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1348 


ಕಾರ್ಮಿಕ ಕಲ್ಯಾಣ ಮಂಡಳಿಯ ಯೋಜನೆಗಳ ವಿವರ: 


1 ` ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ: ಪ್ರೌಢ ಶಾಲೆ, (8 ರಿಂದ 10ನೇ ತರಗತಿವರೆಗೆ) 
ರೂ.3,000/ಪಿಯುಸಿ/ಡಿಪ್ಲೊಮಾ/ಐಟಿಐ/ಟಿಸಿಹೆಚ್‌ ಇತ್ಯಾದಿ ರೂ.4,000/-ಪದವಿ ತರಗತಿಗೆ ರೂ.5,000/ 
ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ರೂ.6,000/- ಇಂಜಿನೀಯರಿಂಗ್‌/ವೈದ್ಯಕೀಯ ರೂ.10,000/-ಗಳ 
ಪ್ರೋತ್ಸಾಹ" ಧನ ನೀಡಲಾಗುವುದು. (ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗ ಶೇ.50 ಪಜಾ / ಪ.ಪಂ ಶೇ. 
45 ರಷ್ಟು ಅಂಕ ಪಡೆದು ತೇರ್ಗಡೆಯಾಗಿರಬೇಕು) 


2. . ಕಾರ್ಮಿಕರಿಗೆ ವೈದ್ಯಕೀಯ ನೆರವು : ಹೃದಯ ಶಸ್ತ್ರಚಿಕಿತ್ಸೆ ಕಡ್ಡಿ ಟ್ರಾನ್ಸ್‌ಪ್ಲಾಂಟೇಷನ್‌, ಕ್ಯಾನ್ಸರ್‌, 

ಆಂಜಿಯೋಪ್ಪಾಸ್ಸಿ, ಕಣ್ಣು . ಅರ್ಥೊಪೆಡಿಕ, ಗರ್ಭಕೋಶ ಶಸ್ತ್ರ ಚಿತ್ತೆ ಗಾಲ್‌ ಬ್ಲಾಡರ್‌ ತೊಂದರೆ. 

Ep ರಕ್ಷಸ್ರಾವ ಚಿಕಿತ್ಸೆಗೆ ಕನಿಷ್ಠ ರೂ. 1,000/-ದಿಂದ ಗರಿಷ್ಠ ರೂಂ, 000/-ವರೆಗೆ ಮತ್ತು ಆರೋಗ್ಯ 
ಪಾಸಣೆಗೆ ರೊ. 500/-ರಿಂದ ರೂ, 1000/-ವರೆಗೆ ಧನ ಸಹಾಯ ನೀಡಲಾಗುವುದು. 


3. ಕಾರ್ಮಿಕರ ಅಪಘಾತ ಧನ ಸಹಾಯ : ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಅಪಘಾತವಾದಲ್ಲಿ ಕನಿಷ್ಠ 
ರೂ. .1,000/- ಗರಿಷ್ಠ ರೂ 3,000/- ವರೆಗೆ ಧನ ಸಹಾಯ ನೀಡಲಾಗುವುದು. ಸೌಲಭ್ಯ ಪಡೆಯುವ 
ಕಾರ್ಮಿಕರು ಅಪಫಾತವಾದ ಮೂರು ತಿಂಗಳೊಳಗೆ ಅರ್ಜಿ ಸಲ್ಲಿಸತಕ್ಕದ್ದು. 


4 ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ :ಈ ಯೋಜನೆಯ ಸೌಲಭ್ಯ ಪಡೆಯಬೇಕಾದರೆ 
ಮೃತರ ಕುಟುಂಬದ ಅವಲಂಬಿತರು ಕಾರ್ಮಿಕ ಮೃತ ಪಟ್ಟ ಆರು ತಿಂಗಳೊಳಗೆ ನಿಗಧಿತ ಅರ್ಜಿ 


: ನಮೂನೆಯಲ್ಲಿ ಸೂಕ್ತ ಬಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ, ರೂ.5,000/- ಧನ ಸಹಾಯ 


ನೀಡಲಾಗುವುದು. . 


5. ವಾರ್ಷಿಕ ವೈಧ್ಯಕೀಯ ತಪಾಸಣೆ ಶಿಭಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌/ಸಂಸ್ಥೆಗಳಿಗೆ 
ಧನಸಹಾಯ : ನೋಂದಾಯಿತ ಕಾರ್ಮಿಕ ಸಂಘಟನೆಗಳು/ಸರ್ಕಾರೇತರ ಸಂಸ್ಥೆಗಳು. ಕಲ್ಯಾಣ ಆಯುಕ್ತರ 
ಪೂರ್ವಾನುಮತಿಯೊಂದಿಗೆ ಹಮ್ಮಿಕೊಳ್ಳುವ ವಾರ್ಷಿಕ ಆರೋಗ್ಯ ತಪಾಸಣೆ ಶಿಭಿರಕ್ಕೆ ರೂ. 30,000/- 
ಧನ ಸಹಾಯ ನೀಡಲಾಗುವುದು. ಒಂದು ಸಂಘಟನೆಗೆ ವರ್ಷದಲ್ಲಿ ಒಂದು" ಬಾರಿ ಮಾತ್ರ ಈ, ಸೌಲಭ್ಯ 
ನೀಡಲಾಗುವುದು. 


6. ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ ಸಂಘಗಳಿಗೆ ಧನಸಹಾಯ : 

ನೋಂದಾಯಿತ ಕಾರ್ಮಿಕ ಸಂಘಟನೆಗಳು. ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ವಾರ್ಷಿಕ 
ಕ್ರೀಡಾ ಕೂಟ ಹಮ್ಮಿಕೊಂಡಲ್ಲಿ ರೂ. 50,000/- “ಧನ ಸಹಾಯ ನೀಡಲಾಗುವುದು. ವರ್ಷದಲ್ಲಿ ಒಂದು 
ಸಂಘಟನೆಗೆ ಒಂದು ಬಾರಿ ಮಾತ್ರ ಈ ಸೌಲಭ್ಯ ನೀಡಲಾಗುವುದು. - 


ಅನುಬಂಧ-3 


| ಚುಕ್ಕಿ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ: 1348 


ಕರ್ನಾಟಕ ಕಟ್ಟಡ ಮತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮಾಹಿತಿ 


ತುಮಕೂರು ಜಲ್ಲೆಯಲ್ಲ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕ ಬಂಧುಗಳ ವಿವರ 


ಕಸ ಕಾರ್ಮಿಕ ಬಂಧುಗಳ ಹೆಸರು ಗ್ರಾಮ ಪಂಚಾಯತಿ? ವಾರ್ಡ್‌ 
ಹೆಸರು 


ರಸಿಂಹಾಮೂರ್ತಿ ಬಿ.ಜಿ ಬಿನ್‌ ಬೀಗೂರು ಗ್ರಾಮ ಪಂಚಾಯತ್‌, 
ಗಂಗನರಸಯ್ಯ ಕುಣಿಗಲ್‌ 
2 


ನಂಜುಂಡಸ್ವಾಮಿ ಬಿನ್‌ ರಂಗಯ್ಯ . ಸಾಸಲು ba Ms ತ್‌, 


ರಸಿಂಹಾರಜು ಎನ್‌.ಡಿ ಬಿನ್‌ ದ್ಯಾವರಪ್ಪ ನೀಕಕಲ್ಟು ಗ್ರಾಮ. ಪುಧುಗಿಕ 
ರಮೇಶ್‌ ಸರ್‌ ನ್‌ ನಪ 
ಶಿರಾ ಟೌನ್‌,'ಶಿರಾ 


5-35 ನರ್‌ 


' ಪಾಲಸಂದ್ರ ಗ್ರಾಮ ಪಂಚಾಯಿತಿ 
ಆನಂದ್‌.ಕೆ. ಬಿನ್‌ ಕೃಷ್ಣಪ್ಪ ತುಮಕೂರು 


ಸ್ಟಾಂದ ಹಳ್ಳಿ ಗ್ರಾಮ ಪಂಚಾಯಿತಿ, 


0 ಹ ೪; 3 
73 ಅಮೃತೂರು ಗಾವ್‌ ಪಂಚಾಹಾತ 
} » 
WwW ನಂಜೇಶ್‌ ಬಿನ್‌ ಲೇಟ್‌ ರಾಜಣ್ಣ ಕುಣಿಗಲ್‌ 
- ಮಡಿಕೆಹಳ್ಳಿ'ಗ್ರಾಮ ಪಂಚಾಯತಿ, 
(e] K ಪ ೪ 
| [ಹಟ್ಟಿ ರಂಗಯ್ಯ ಆರ್‌ ಎನ್‌ ಬಿನ್‌ ನಂಜಪ್ಪ ಕುಣಿಗಲ್‌ 
15 ದೊಡಗುಣಿ' ಗಾಮ ಪೆಂಚಾಯೆತ್‌, 
ನರಸಿಂಹಮೂರ್ತಿ ಬಿನ್‌ ಕದರಯ್ಯ ಡಿ ಸುಖಿ 
ಬ 


ಅನುಬಂಧ-4 
ಚು್ಸ'ಗ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ1348 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿಷ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ Ra 
$ ಬಂಧುಗಳಿಗೆ ನೀಡುತ್ತಿರುವ ಕಮೀಷನ್‌ ಮೊತ್ತದ ವಿವರ 


`ವಷಕ f ಪಾತ ಕಮೀಷನ್‌ ದರ 


ಸಮಕ್ಣ ನಾಗಾ ನಾನದನ ಸರರಾ ರ್ಜ ಕಾ25 ಪ್ರಸಾರ 
ಕಾರ್ಡ್‌ ಪೂರ್ಣ ವಿತರಣೆ i 


ನ `ಇಧವಾ Tm ಪ್ರತ ನನಣರಣ ನನಾ 
[ಬದಲಿಸುವ (ಸಾ ರ್ಟ್‌ ತ ಅಥವಾ ಗುರುತಿನ | ಬದಲಾವಣೆಗೆ ಎ: 
| ಪತ್ರವನ್ನು' ಕಳೆದುಕೊಂದಲ್ಲಿ/ ಹಾನಿಗೊಳಗಾದಲ್ಲಿ) 
ವಂತಿಗ ಅಥವಾ`ಚಂದಾ ಪಠ್ಯ ಸಂಗ್ರ" ರವ ಚಂದಾ ಹ 
ಸಂಗ್ರಹಣೆಯ .ಶೇ.2 . 
ಸೇಮ್‌ ನಮೂನೆ 7 ತಮ್‌ ಹಾಗೂ `ಶುಲ್ಕ]ರೂ77- ಪ್ರತ ' ನಮೂನೆಗೆ 
ಸಂಗ್ರಹಣೆ, ಎಲ್ಲಾ ಕೇಮ್‌ ಅರ್ಜಿಗಳನ್ನು ಪಡೆಯುವುದು 
ಹಾಗೂ ಸೌಲಭ್ಯ ತಲುಪಿಸುವುದು. : 


ಮರವನರಾದ ಪರಹಾರ `ಷಾತ್ತದ 


| ಕ್ಲೇಮ್‌ ನರಗಳ ಸಂಸ್ಕರಣೆ 'ಮತ್ತು ಫಲಾನಧನಿಗಾ 
ಸೌಲಭ್ಯ UR, ಶೇ. 2ರಷ್ಟು - 
6. ಚಟುವಟಿಕೆಗಳು ಹಾಗೂ ತರಬೇತಿಗೆ ಅಥವಾ ಕನ ಪ್ರಕ ನೋಂದಣೆಗೆ 
ಕೌಶಲ್ಯ ಅಭಿವೃದ್ದಿಗೆ ಕಾರ್ಮಿಕರ ನೋಂದಣಿ. ಗ 
ಜಡ ುಗಾಕಗಥ ಸಮಣ್ಣ "ಹಾಗಾ ಸ್ಥಹ]ರೂಗ ಪ್ರತ ದಾಖಕಗೆ "| 


ಸಂಸ್ಥ ಗಳಿಂದ ' ಕಟ್ಟಡ ನಿರ್ಮಾಣದ ಆದೇಶದ ಪ್ರತಿ 
ಸಂಗ್ಲಹಣೆ 0 


